ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಮರಿತಿಬ್ಬೇಗೌಡ 


ನೀಡುವುದು) 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 302 
ಉತ್ತರಿಸಬೇಕಾದ ದಿನಾಂಕ : 02.02.2021 
3 EW ತತ್ತರ 
ಅ) ರಾಜ್ಯ ಸರ್ಕಾರ ರೈತರು ಸಹಕಾರ 
ಸಂಘಗಳಿಂದ ಪಡೆದ ಸಾಲವನ್ನು - ಹೌದು. 
ಮನ್ನಾ ಮಾಡಲಾಗಿದೆಯೇ: - 
FE] ಮನ್ನಾ ಯೋಬನು ಮಾನವಂಡಗನು ಈ ಕಲಗಿನಂತಿರುತ್ತವ. 
ಯೋಜನೆಯ ಈ ; ಇ ೨ 
"ಮಾನದಂಡಗಳೇನು: (ವಿವರ | 12007-08 ನೇ. ಸಾಲಿನ ರೂ.25,000 ಗಳ ಸಾಲ ಮನ್ಸಾ: 


ರೈತರು ಸಹಕಾರ ಸಂಘಗಳಲ್ಲಿ ದಿನಾಂಕ 01.01.2006 ರಿಂದ 3112.2006 
ರವರೆಗೆ ಸಾಲ, ಪಡೆದು ರೂ.25,000/- ಅಸಲು ಮತ್ತು ಅದರ ಮೇಲಿನ 
ಬಡ್ಡಿಯನ್ನು ಮನ್ನಾ ಮಾಡಲಾಗಿತ್ತು. ರೂ.25,000/-ಗಳಿಗಿಂತ ಹೆಚ್ಚಿನ ಅಸಲು 
ಮತ್ತು ಅದಕ್ಕೆ ತಗುಲುವ ಬಡ್ಗಿಯನ್ನು ದಿನಾಂಕ 30.04.2007 ರೊಳಗೆ 
ಮರುಪಾವತಿಸಬೇಕಿತ್ತು. 

2.2012 ನೇ ಸಾಲಿನ ರೂ.25,000 ಗಳ ಸಾಲ ಮನ್ನಾ ಯೋಜನೆ: 


ರೈತರು ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಬ್ಯಾಂಕುಗಳಿಂದ ದಿನಾಂಕ 
1.8.2011 ‘ರಿಂದ 25.7.2012 ರವರೆಗೆ ಪಡೆದು ದಿನಾಂಕ 25.7.2012 ಕ್ಕೆ 
ಹೊರಬಾಕಿ ಇರುವ ಅಲ್ಲಾವಧಿ ಬೆಳೆ ಸಾಲದಲ್ಲಿ ರೂ.25,000/ ಗಳವರೆಗೆ 
ಅಸಲು ಮತ್ತು ಅದಕ್ಕೆ ತಗಲುವ ಬಡ್ಡಿಯೊಂದಿಗೆ ಮನ್ನಾ ಮಾಡಲಾಗಿದೆ. ಈ 
ಯೋಜನೆಯಲ್ಲಿ ದಿ.25000 ಕಿಂತ ಹೆಚ್ಚಿನ ಅಸಲು ಮತ್ತು ಅದಕ್ಕೆ ತಗುಲುವ 
ಬಡ್ಡಿಯನ್ನು ದಿ.30-6-2013 ಅಥವಾ ಗಡುವು ದಿನಾಂಕದೊಳಗೆ 


ಮರುಪಾವತಿಸಬೇಕಿತ್ತು' 


3. 2017 ನೇ ಸಾಲಿನ ರೂ.50,000 ಗಳ ಸಾಲ ಮನ್ನಾ ಯೋಜನೆ: 


ರೈತರು ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ /ಬ್ಯಾಂಕುಗಳಿಂದ ಅಲ್ಪಾವಧಿ ಬೆಳೆ 
ಸಾಲ ಪಡೆದು: ದ:20-6-2017 ಕೈ ಇರುವ ಹೊರಬಾಕಿಯಲ್ಲಿ ಗರಿಷ್ಟ 


ಗಳವರೆಗಿನ ಅಸಲು ಮತ್ತು "ಬಡ್ಡಿಯನ್ನು ಮನ್ನ 
ಮಾಡಲಾಗಿತ್ತು. ರೂ.50000 ಕ್ಕಿಂತ ಹೆಚ್ಚಿನ ಅಸಲು ಮತ್ತು ಬಡ್ಡಿಯನ್ನು. 
ಗಡುವು ದಿನಾಂಕ ಅಥವಾ ದಿ.20-6- 2018 ರೊಳಗೆ ಮರುಪಾವತಿಸಬೇಕಿತ್ತು 
ರೈತರು ಎರಡು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿದ್ದಲ್ಲಿ ಒಂದು ಸಹಕಾರ 
ಸಂಘದಲ್ಲಿ ಮಾತ್ರ ಸಾಲ ಮನ್ನಾ ಸೌಲಭ್ಯ ನೀಡಲಾಗಿತ್ತು. 


4. 2018 SOROS TRIN ಲಕ್ಷಗಳ ಸಾಲ ಮನ್ನಾ ಯೋಜನೆ" 


ರೈತರು ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 1ಬ್ಯಾಂಕುಗಳಿಂದ ಅಲ್ಲಾವಧಿ ಬೆಳೆ 
ಸಾಲ ಪಡೆದು G.10-7-2018 ಕ್ಕೆ ಇರುವ ಹೊರಬಾಕಿಯಲ್ಲಿ ಕುಟುಂಬಕ್ಕೆ 
ಗರಿಷ್ಟ" ರೂ. 1.00 ಲಕ್ಷಗಳ ವರೆಗಿನ ಅಸಲನ್ನು ಮನ್ನಾ ಮಾಡಲಾಗಿತ್ತು 
ರೂ.1.00 ಲಕ್ಷಗಳಿಗಿಂತ ಹೆಚ್ಚಿನ ಅಸಲು ಮತ್ತು ಸುಸ್ತಿ " ಬಡ್ಡಿಯನ್ನು 


B317:2019- “ರೊಳಗೆ “ಮರುಪಾವತಿಸ ಬೇಕಿತ್ತು ಈ ಹನ” ರೂ.20,000 | 


ಹೆಚ್ಚಿನ ವೇತನ /ಪಿಂಚಣಿ ಪಡೆಯುವ ಸೌಕರರಿಗೆ ಮತ್ತು "ಕಳೆದ ಮೂರು 


'| ವರ್ಷಗಳಲ್ಲಿ ಯಾವುದಾದರೂ ಒಂದು ವರ್ಷದಲ್ಲಿ ಆದಾಯ ತೆರಿಗೆ 


ಪಾವತಿಸಿದಲ್ಲಿ ಅಂತಹ ರೈತರಿಗೆ ಅನ್ವಯವಾಗುವುದಿಲ್ಲ. ರೈತರು ಎರಡು 
ಸಹಕಾರ ಸಂಘಗಳಲ್ಲಿ" ಸಾಲ ಪಡೆದಿದ್ದಲ್ಲಿ ಒಂದು ಸಹಕಾರ ಸ ಸಂಘದಲ್ಲಿ ಮಾತ್ರ 
ಸಾಲ ಮನ್ನಾ ಪಡೆಯಬಹುದಾಗಿತ್ತು." 


ಇ) `''ಯಾನ`ಯಾವ್‌ ಸಹಾರ ಸಂಘ 
ಹಾಗೂ ಬ್ಯಾಂಕ್‌ಗಳಿಂದ ಪಡೆದ 
ಸಾಲವನ್ನು ಮನ್ನಾ ಮಾಡಲಾಗಿದೆ; 


ರೈತರು ಪಾವಾ ಕೃಷಿ ಪತ್ತಿನ್‌`ಸಹಕಾರ ಸಾಘ; ಪಿಕಾರ್ಡ್‌ 'ಬ್ಯಾರಿಕ್‌, 
ಲ್ಯಾಂಪ್ಸ್‌ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಸಹಕಾರ ಬ್ಯಾಂಕ್‌ಗಳಲ್ಲಿ ಪಡೆದ 
ಬೆಳ ಸಾಲವನ್ನು ಮನ್ನಾ ಮಾಡಲಾಗಿದೆ. 


ಈ) |ತಲಾ ಎಷ್ಟು ಮೊತ್ತದ. `ಯಾವ] 
ಅವಧಿಯ ಯಾವ ಸಾಲವನ್ನು 
ಮನ್ನಾ ಮಾಡಲಾಗಿದೆ; (ಪೂರ್ಣ 
ವಿವರ ನೀಡುವುದು). 


"| ರೂ.50,000/-ಗಳವರೆಗಿನ ಅಸಲು ಮತ್ತು ಬಡ್ಡಿಯನ್ನು ಮನಾ 


ವಿವಿಧ್‌ ಅವಧಿಯ ಸಾಲ ಮನ್ನಾ ಮಾಡಲಾದ `ವಿವರ'ಈ ಕೆಳಗೆನಂತಿರುತ್ತದೆ” 


2007-08 ನೇ ಸಾಲಿನ ರೂ.25,000/-ಗಳ ಸಾಲ ಮನ್ಸಾ 

1. ರೈತರು ಸಹಕಾರ ಸಂಘಗಳಲ್ಲಿ ದಿನಾಂಕ 01.01.2006 ರಿಂದ 31.12.2006 
ರವರೆಗೆ ಸಾಲ ಪಡೆದು ಪ್ರತೀ ರೈತರಿಗೆ ರೂ.25,000/- ಸಾವಿರ ಅಸಲು ಮತ್ತು 
ಅದರ ಮೇಲಿನ ಬಡ್ಡಿಯನ್ನು ಸ ಸಾಲ ಮನ್ನಾ ಮಾಡಲಾಗಿದೆ. 

2. 2012 ನೇ ಸಾಲಿನ ರೂ.25,000/-- ಸಾಲ ಮನ್ಸಾ ಯೋಜನೆ:- 

ರೈತರು ಕೃಷಿ ಸಹಕಾರ ಸಂಘಗಳಿಂದ ಬ್ಯಾಂಕುಗಳಿಂದ ದಿನಾಂಕ 18.201 
ರಿಂದ 25.7.2012 ರವರೆಗೆ ಪಡೆದು ದಿನಾಂಕ 25.7.2012 ಕ್ಕೆ" ಬಾಕಿ ಇರುವ 
ಅಲ್ಪಾವಧಿ ಬೆಳೆ ಸಾಲದಲ್ಲಿ ಪ್ರತೀ ರೈತರಿಗೆ ರೂ.25,000/ -ಗಳವರೆಗೆ ಅಸಲು 
ಮತ್ತು: ಅದಕ್ಕೆ ತಗಲುವ ಬಡ್ಡಿಯೊಂದಿಗೆ ಮನ್ನಾ ಮಾಡಲಾಗಿದೆ. 


3. 2017 ನೇ ಸಾಲಿನ ರೂ.50,000/-ಗಳ ಸಾಲ ಮನ್ನಾ ಯೋಜನೆ:-' 


- ರೈತರು ಕೃಷಿ ಸಹಕಾರ ಸಂಘಗಳಿಂದ /ಬ್ಯಾಂಕುಗಳಿಂದ ಅಲ್ಲಾವಧಿ ಬೆಳೆ ಸಾಲ 


ಪಡೆದು ದಿ:20.06.2017 ಕ್ಕೆ ಇರುವ ಹೊರಬಾಕಿಯಲ್ಲಿ ಪ್ರತೀ ರೈತರಿಗೆ ಗರಿಷ್ಟ 


ವಿ 
ಮಾಡಲಾಗಿತ್ತು. ರೈತರು ಎರಡು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿದ್ದಲ್ಲಿ 


,| ಜ೦ದು ಸಹಕಾರ ಸಂಘದಲ್ಲಿ ಮಾತ್ರ ಸಾಲ ಮನ್ನಾ ಮಾಡಲಾಗಿತ್ತು. 


4, 2018ನೇ ಸಾಲಿನ ರೂ.1.00 ಲಕ್ಷಗಳ ಸಾಲ ಮನಾ ುನ್ನಾ ಯೋಜನೆ:-. 


ರೈತರು ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 1 ಬ್ಯಾಂಕುಗಳಿಂದ ಅಲ್ಪಾವಧಿ 


ಬೆಳೆ ಸಾಲ ಪಡೆದು ದಿ.10-7-2018 ಕ್ಕೆ ಇರುವ ಹೊರಬಾಕಿಯಲ್ಲಿ ಪ್ರತೀ 


"ಕುಟುಂಬಕ್ಕೆ .ಗರಿಷ್ಟ -ರೂ. 100 ಲಕ್ಷಗಳವರೆಗಿನ ಅಸಲನ್ನು ಮನ್ನಾ 
| ಮಾಡಲಾಗಿತ್ತು. ರೈತರು ಎರಡು ಸಹಕಾರ. ಸಂಘಗಳಲ್ಲಿ ಸಾಲ ಪಣೆಂದ್ದ್ಲಿ 


ಒಂದು ಸಹಕಾರ ಸಂಘದಲ್ಲಿ ಮಾತ್ರ ಸಾಲ ಮನ್ನಾ ಮಾಡಲಾಗಿತ್ತು. 


ಉ) 
ಒಟ್ಟು ಸಂಖ್ಯೆ ಹಾಗೂ ಒಟ್ಟು ಎಷ್ಟು 
ಮೊತ್ತದ ಸಾಲ 
ಮಾಡಲಾಗಿದೆ? 


ಮನ್ನಾ 


ಸಂಖ್ಯೆ ಸಿಒ 21 ಸಿಎಲ್‌ಎಸ್‌ 2021 


ಸವರ ಹೋಜನ ಫರಾನುಭನಗಳ7ಸದರ ಯೋಜನೆಯಲ್ಲಿ ಫಲಾನುಭವಿಗಳ ವಿವರ ಈ ಕಳಗಿನಂತಿರುತ್ತದೆ. 


(ರೂ.ಕೋಟಿಗಳಲ್ಲಿ) 
ಕ್ರ ಸಾಲ ಮನ್ನಾ ಅವಧಿ ಫವಾನಚನಗ ಸಾಲ ಮನ್ನಾ 
ಸಂ. ಸಂಖ್ಯೆ | ಮೊತ್ತ 
1 2087-08ನೇ ಸಾರಿನ 12,25,799 1878.25 

ರೂ.25,000/-ಗಳ ಸಾಲ ಮನ್ನಾ 

202ನೇ ಸಾಲಿನ್‌ ರೂ.25,000/- | 14,74,000 3299.20 
ಗಳ ಸಾಲ ಮನ್ನಾ ಯೋಜನೆ i ಸ 
20ನೇ ಸಾಲಿನ್‌ `ರೂ.50,000/- | 21,03,000 7631.01 
ಗಳ ಸಾಲ ಮನ್ನಾ ಯೋಜನೆ 

2018ನೇ ಸಾಲಿನ ರೊ.100 17,06,049 7987.47 
ಲಕ್ಷಗಳ ಸಾಲ ಮನ್ನಾ ಯೋಜನೆ 


ಸಿ: $9. ಸ್‌ 
(ಎಸ್‌.ಟಿ ಸೋಮಶೇಖರ್‌) 


ಸಹಕಾರ ಸಚಿವರು 


